ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಅಕ್ರಮಗಳು ನಡೆದಿರುವ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
796 (991) ಮಾನ್ಯ ಮುಖ್ಯಮಂ ತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 1998, 1999 ಮತ್ತು 2004ನೇ ಸಾಲಿನ ಗೆಜಿಟೆಡ್‌ ಪ್ರೊಬೇಷನರ್‌ ಪರೀಕ್ಲೆಗಳಲ್ಲಿ ಆಗಿರುವ ಅಕ್ರಮಗಳ 
ಬಗ್ಗೆ ತನಿಖೆಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಿ ವರದಿ ಪಡೆಯಲಾಗಿದೆಯೆೇ; (ವಿವರ ನೀಡುವುದು) 


(ಆ) 1999ನೇ ಸಾಲಿನ ಪರೀಕ್ಲೆಗೆ ಸಂಬಂಧಿಸಿದಂತೆ ಸತ್ಯಶೋಧನಾ ಸಮಿತಿ ನೀಡಿರುವ ವರದಿಯಲ್ಲಿ 
ಆಗಿರುವ ಅಕ್ರಮಗಳು ಯಾವುವು; ಸದರಿ ಅಕ್ರಮಗಳ ವಿವರವಾದ ಮಾಹಿತಿ ನೀಡುವುದು; 


(ಇ) ಕರ್ನಾಟಿಕ ಲೋಕ ಸೇವಾ ಆಯೋಗವು ಈ ಬಗ್ಗೆ ಕೈಗೊಂಡಿರುವ ಕ್ರಮಗಳೇನು? (ವಿವರ ನೀಡುವುದು) 


